" ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ 


ಪರಿಷತ್ತು 


ಸಂಸ್ಥೆಗಳ ಕ್ಷೇತ) 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . 804 
ಉತ್ತರಿಸಬೇಕಾದ ದಿನಾಂಕ 25.09.2020. 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ 


ಮಾನ್ಯ ಪಶುಸಂಗೋಪನೆ, ಹಜ್‌ ಹಾಗೂ ವಕ್ಸ್‌ ಸಚಿವರು. 


ಕ್ರಸಂ ಪ್ರಶ್ನೆಗಳು ಉತ್ತರಗಳು 

ಅ ರಾಜ್ಯದ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ರಾಜ್ಯದ ಪಶುವೈದ್ಯ: ಆಸ್ಪತ್ರೆಗಳಲ್ಲಿ ಜೀವರಕ್ಷಕ 
ಔಷಧಿಗಳ ಕೊರತೆ  ಎದುರಾಗಿರುವುದಾಗಿ | ಔಷಧಿಗಳ ಕೊರತೆ ಎದುರಾಗಿರುವುದಾಗಿ 
ಪತ್ರಿಕೆಗಳಲ್ಲಿ ವರದಿ: ಪ್ರಸಾರವಾಗಿರುವುದು | ಪತ್ರಿಕೆಗಳಲ್ಲಿ ವರದಿ ಪ್ರಸಾರವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. oo 

ಆ | ಪಶುಸಂಗೋಪನಾ ಇಲಾಖೆಗೆ ಔಷಧಿ ಖರೀದಿ ಸರ್ಕಾರದ ಆದೇಶ ಸಂಖೆ: ಪಸಂಮೀ 58 


ಮಾಡಲು ಸರ್ಕಾರದಿಂದ ' ಅನುಮತಿ 


ನೀಡಲಾಗಿದೆಯೇ: 


py 
ಪಪಾಯೋ 2020 ದಿ: 16-06-2020 ರಲ್ಲಿ 


2020-21 ನೇ 'ಸಾಲಿನ ಅನುಮೋದಿತ ಕ್ರಿಯಾ. 


ಯೋಜನೆಯಲ್ಲಿ ಪಶುಸಂಗೋಪನಾ ಇಲಾಖೆಗೆ 
ಔಷಧಿ ಖರೀದಿ 
ಅನುಷ್ಠಾನಗೊಳಿಸಲು ಅನುಮತಿ ನೀಡಿದೆ. 
ಸರ್ಕಾರದ ಆದೇಶ ಸಂಖ್ಯೆ ಆಇ 03 ಟಿಎಫ್‌ಪಿ 
2018, ದಿನಾಂಕ: 14-5-2018 ರನ್ವಯ ಔಷಧಿ 
. ಆದೇಶ 


ಮತ್ತು ರಾಸಾಯನಿಕಗಳ ಖರೀದಿ 


ನೀಡಿದ್ದು, ಸರಬರಾಜು ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


ಕಾರ್ಯಕ್ರಮವನ್ನು |: ' 


ಪಶು ಔಷಧಿಗಳಿಗೆ ಇಡೀ ರಾಜ್ಯದಲ್ಲಿ ಏಕರೂಪದ 
ಬೆಲೆ . ನಿಗದಿಪಡಿಸುವ ಬಗ್ಗೆ ಸರ್ಕಾರದ 


ನಿಲುವೇನು: ಃ 


ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 


' ಪಶುವೈದ್ಯ ಸಂಸ್ಥೆಗಳಿಗೆ ದೈನಂದಿನ ಚಿಕಿತ್ಸೆ ನೀಡಲು 


ಅಗತ್ಯವಿರುವ ಔಷಧಿ, ರಾಸಾಯನಿಕಗಳು ಮತ್ತು 
ಫೀಡ್‌ ಸಫ್ಲಿಮೆಂಟ್‌ಗಳನ್ನು ಇಲಾಖೆಯ ತಾಂತ್ರಿಕ 
ಸಮಿತಿಯು ನಿರ್ಧರಿಸಿದ ನಂತರ, ಇಲಾಖೆಯು 
ಟೆಂಡರ್‌ ಅಧಿಸೂಚನೆ ಹೊರಡಿಸಿ ದರಗುತ್ತಿಸೆಯನ್ನು 


ನಿಗದಿಪಡಿಸುವ ಮುಖಾಂತರ ರಾಜ್ಯಾದ್ಯಂತ ಔಷಧಿ, 


ಡಿ 


ರುಬಾಸೆ 
ದಃ 


ಸ 
€ 


ಲ 


